ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸ 

ಉತ್ತರಿಸುವ ದಿನಾಂಕ 
ಉತ್ತರಿಸುವವರು 


ಕರ್ನಾಟಕ ವಿಧಾನ ಪರಿಷತ್ತು 


: 1661 

: ಶ್ರೀ ಆರ್‌. ಚೌಡರೆಡ್ಡಿ ತೂಪಲ್ಲಿ (ಪದವೀಧರರ ಕ್ಷೇತ್ರ 

: 20.03.2020 K 
: ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ಕ್ರಸಂ. 


ಪ್ರಕ್ನೆ 


ಉತ್ತರೆ 


(ಅ) 


ಪಂಚಾಯತಿಗಳ "ವ್ಯಾಪ್ತಿಯಲ್ಲಿ 
ಬರುಪ ನಿವೇಶನಗಳ ಪೈಕಿ 


ಕ್ರಮಬದ್ಧ ನಿವೇಶನಗಳು 
ಹಾಗೂ ಕಮಬದ್ಧವಲ್ಲದ 
ನಿವೇಶನಗಳು ಅಂದರೆ ಏನು 
(ವಿವರವಾರು ಮಾಹಿತಿ 
ನೀಡುವುದು) 


ಗ್ರಾಮ ಪೆಂಚಾಯತಿ ವ್ಯಾಪ್ತಿಯಲ್ಲಿ ನಿಯಮಾನುಸಾರ``ಇರುವ' "ಆಸ್ತಿಗಳು 
ಕ್ರಮಬದ್ಧ ಆಸ್ತಿಗಳಾಗಿರುತ್ತವೆ. 
ಕಮಬದ್ಧವಲ್ಲದ ಅಸ್ತಿಗಳಾಗಿರುತ್ತವೆ. ವಿವರಗಳು ಈ ಕೆಳಕಂಡಂತಿವೆ. 


ನಿಯಮಾನುಸಾರ ಇಲ್ಲದಿರುವ ಆಸ್ತಿಗಳು 


ಕ್ರಮಬದ್ದ ಆಸಿಗಳು : 


1. ಗ್ರಾಮ ಠಾಣಾ ಒಳಗಡೆ ಇರುವ ಆಸ್ತಿಗಳು. 

2. ಕಂದಾಯ ಇಲಾಖೆಯಿಂದ ಭೂ ಪರಿವರ್ತನೆಯಾಗಿ ಸಕ್ಷಮ 
ಪ್ರಾಧಿಕಾರಗಳಿಂದ ಲೇಔಟ್‌ ಪ್ಲಾನ್‌ ಅನುಮೋದನೆಗೊಂಡಿರುವ 
ಆಸ್ತಿಗಳು. 

3. ಸರ್ಕಾರದ ವಸತಿ "ಯೋಜನೆಗಳಾದ ಬಸವ ವಸತಿ, ಗ್ರಾಮೀಣ 
ಅಂಬೇಡ್ಕರ್‌ "ಹಾಗೂ ಇಂದಿರಾ ಆವಾಸ್‌ ಯೋಜನೆಯಡಿ 
ಸೃಜಿಸರುವ ಆಸ್ತಿಗಳು. 

4. ಏಕ ನಿವೇಶನ ನಕ್ಷೆ ಅನುಮೋದನೆಯಾಗಿರುವ ಆಸ್ತಿಗಳು (ಸಿಂಗಲ್‌ 
ಸೈಟ್‌ ಲೇಔಟ್‌ ಪ್ಲಾನ್‌ ಅಪ್ರೂವಲ್‌) 


5 ಕೈಗಾರಿಕ ಉದ್ದೇಶಕ್ಕಾಗಿ ಸಕ್ಷಮ ಪ್ರಾಧಿಕಾರದಿಂದ ಭೂ ಪರಿವರ್ತನೆ 


ಮಿಮಿ ಮಲ್‌ ಎಂಮುಮೆ ಬಂದವ ವಂಕಿ 
ಮುತ್ತು ಲೀದಿಬ್‌ ಲನುಮೂದನಯಾದ ಆಸ್ತಿಗಳು. 


6. ವಾಣಿಜ್ಯ ಉದ್ದೇಶಕ್ಕಾಗಿ ಸಕ್ಷಮ ಪ್ರಾಧಿಕಾರದಿಂದ ಭೂ ಪರಿವರ್ತನೆ 
ಮತ್ತು ಲೇಔಟ್‌ ಅನುಮೋದನೆಯಾಗಿರುವ ಆಸ್ತಿಗಳು 

7. ಬಹು ಅಂತಸ್ತು ವಸತಿ ಸಮುಚ್ಛಯ (ಅಪಾರ್ಟ್‌ಮೆಂಟ್‌) - ಸಕ್ಷಮ 
ಪ್ರಾಧಿಕಾರದಿಂದ ಭೂ ಪರಿವರ್ತನೆ ಮತ್ತು ಲೇಔಟ್‌ 
ಅನುಮೋದನೆಯಾಗಿರುವ ಆಸ್ತಿಗಳು. 

8. ದಿನಾಂಕಃ16-11-1992 ಕಂತ ಪೂರ್ವದಲ್ಲಿ ಮಂಡಲ / ಗ್ರಾಮ 
ಪಂಚಾಯತಿಗಳಿಂದ ಬಡಾವಣೆ ಎಂದು 
ಅನುಮೋದನೆಯಾಗಿರುವ ಆಸ್ತಿಗಳು. 

9. ದಿನಾಂಕ:11-11-2014 ರ ನಂತರ ತಾಲ್ಲೂಕು ಪಂಚಾಯತಿಗಳಿಂದ 
ಅನುಮೋದನೆಯಾಗಿರುವ 'ಬಡಾವಣೆ ಆಸ್ತಿಗಳು (ಒಂದು ಎಕರೆಗಿಂತ 
ಕಡಿಮೆ ವಿಸ್ತೀರ್ಣವಿದ್ದಲ್ಲಿ) 

10. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ BDA, BMRDA, 
BIAAPA, KHB, KIADB, UDA’s & LPA’s 
ಅನುಮೋದಿಸಿದ ಬಡಾವಣೆಗಳಲ್ಲಿ ಬರುವ ಆಸ್ತಿಗಳು. 


ಕಮಬದ್ದವಲ್ಲದ ಆಸಿಗಳು : 


1. ಕಂದಾಯ ಭೂಮಿಯಲ್ಲಿ ಮನೆ ನಿರ್ಮಿಸಿದ್ದರೆ ಪಹಣಿ ಪ್ರತಿ 
2. ಮನೆ ನಿರ್ಮಿಸಿರುವುದಕ್ಕೆ ವಿದ್ಯುತ್‌ ಬಿಲ್‌ ಪಾವತಿಸಿರುವ ದೃಢೀಕರಣ 
3. ಕಂದಾಯ ಭೂಮಿಯಲ್ಲಿ ಫಾರಂ ಹೌಸ್‌ ನಿರ್ಮಿಸಿದ್ದಲ್ಲಿ 


ಸಂಬಂಧಿಸಿದ ತಹಶೀಲಾರ್‌ /! ರೆಜೆನೂ ಇವ್‌ಪೆಕರ್‌ 
ಸಂಬಂಧಿಸಿದ ತಹಶೀಲ್ದಾರ್‌ ' ದೆಪೆನ್ನೂ ಇನ್ಸ್‌ಪಕ್ಷರ 


ಜಿ 


ಗಣೀಸಗಣ ಸಷ 


4 ಧೂ ಪರಿವರ್ತನೆಯಾಗಿದ್ದು, ಲೇಔಟ್‌ `ಅಷಮೋದನೆಯಾಗದಿದ್ದಕ್ಲ 
ಈಗಾಗಲೇ ದಿನಾಂಕ: 14-06-2013 ಕ್ಕಿಂತ ಮುಂಚೆ ಒಂದು. 
ಎರಡು ಅಥವಾ ಮೂರು ಬಾರಿ ಕ್ರಯಮಾಗಿರುವ ನಿವೇಶನಗಳಿಗೆ 
ಸಂಬಂಧಿಸಿದ ಕ್ರಯ ಪತ್ರ g 

5. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಆಸ್ತಿಗಳಿಗೆ 
ಸಂಬಂಧಿಸಿದಂತೆ ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 1264ರ 
ಪ್ರಕರಣ 95(2) ರನ್ವಯ ತಹಶೀಲ್ಲಾರ್‌ರವರು ನೀಡಿರುವ |- 
ಹಿಂಬರಹದ ಪ್ರತಿ. 


(ಆ) `|ಕಮಬದ್ಧವಾದ ಮತ್ತಾ] ಗಾಮ ಪಂಚಾಯತಿ "ವ್ಯಾಪ್ತಿಯಲ್ಲಿನ ಕ್ರಮಬದ್ಧ ಆಸ್ತಿಗಳಿಗೆ "ಸಂಬಂಧಿಸಿದಂತೆ 
ಕ್ರಮಬದ್ಧವಲ್ಲದ ನಿವೇಶನಗಳಿಗೆ | ಆಸ್ತಿ ವಿವರವನ್ನು ನಮೂನೆ 9 ರಲ್ಲಿ ಹಾಗೂ ಆ ಆಸ್ತಿಯ ತೆರಿಗೆ ಬೇಡಿಕೆ, 
ಪಂಚಾಯತಿ ವತಿಯಿಂದ | ವಸೂಲಾತಿ ಮತ್ತು ಬಾಕಿ ವಿವರಗಳನ್ನು ನಮೂನೆ 11 ಎ ರಲ್ಲಿ ಹಾಗೂ 
ನೀಡುತ್ತಿರುವ ದಾಖಲೆ | ಕ್ರಮಬದ್ಧವಲ್ಲದ ಆಸ್ತಿಗಳ ವಿವರವನ್ನು ನಮೂನೆ-॥ಬಿ ರಲ್ಲಿ ನೀಡಲಾಗುತ್ತಿದೆ. 
ಯಾವುವು; (ವಿವರವಾದ 
ಮಾಹಿತಿ ನೀಡುವುದು) 

(@) 180ದಾಯ ನಕAScS8 | The Karnataka Regularization of Unauthorized 
ಏನು; ಇವುಗಳಿಗೆ | Constructions in Urban Areas Act 1991 ರಲ್ಲಿ ಕಂದಾಯ 
ಪಂಚಾಯತಿ ವತಿಯಿಂದ | ನಿವೇಶನವನ್ನು ಈ ಕೆಳಕಂಡಂತೆ ವ್ಯಾಖ್ಯಾನಿಸಲಾಗಿದೆ. 
ನೀಡುತ್ತಿರುವ Cಾಖಲೆ | Revenue Site: Means a Site formed without approval under 
ಯಾವುದು; wವುಗಳ | the relevant law relating to town and country planning or the 
ನೋಂದಣಿಯನ್ನು erection of building on land which has not been diverted in 
ಸ್ಥಗಿತಗೊಳಿಸಿರುವುದು ನಿಜವೇ; | accordance with section 95 of the Karnataka Land Revenue 

Act 1964. 

ಮೇಲಿನ (ಅ) ರಲ್ಲಿ ತಿಳಿಸಿರುವಂತೆ ಕ್ರಮಬದ್ಧವಲ್ಲದ ಆಸಿಗಳಿಗೆ ಗ್ರಾಮ 
ಪಂಚಾಯತಿಯಿಂದ ನಮೂನೆ-।ಬಿ ನೀಡಲಾಗುತ್ತಿದೆ. 

ಸರ್ಕಾರದ ಸುತ್ತೋಲೆ ಸಂಖ್ಯೆಕಂಇ 344 ಮುನೋಮು, 2008 
ದಿನಾಂಕ:06-04-2009 ರಂತೆ ನಿವೇಶನಗಳ ನೋಂದಣಿಗೆ ನಿಗಧಿಪಡಿಸಿರುವ 
ಅಗತ್ಯವಾದ ದಾಖಲೆಗಳನ್ನು ಪಕ್ಷಕಾರರು ದಸ್ತಾವೇಜುಗಳ ನೋಂದಣಿ 
ಸಮಯದಲ್ಲಿ ಹಾಜರುಪಡಿಸಿದ್ದಲ್ಲಿ ಅಂತಹ ದಸ್ತಾವೇಜುಗಳನ್ನು 
ನೋಂದಾಯಿಸಲಾಗುತ್ತಿದ್ದು, ಗ್ರಾಮ ಪಂಜಾಯಿತಿ ವ್ಯಾಪ್ತಿಯ ಸ್ಪತ್ತುಗಳಿಗೆ 
ಸಂಬಂಧಿಸಿದ ದಸ್ತಾವೇಜುಗಳನ್ನು ಸರ್ಕಾರದ ಸುತ್ತೋಲೆ ಸಂಖ್ಯೆಕಂಇ 06 
ಮುನೋಮು 2013, ದಿನಾಂಕ:18-07-2014 ರಂತೆ ಗ್ರಾಮ ಪಂಚಾಯಿತಿ 
ವ್ಯಾಪ್ತಿಯ ಸ್ಪತ್ತುಗಳಿಗಾಗಿ ಇರುವ ಇ-ಸ್ಪತ್ತು ತಂತ್ರಾಂಶದಿಂದ ಮಾಹಿತಿ ಪಡೆದು 
ಮೋಂದಾಯಿಸಲಾಗುತ್ತಿದೆ. 

(ಈ) ಸ್ಥಗಿತಗೊಳಸರುವ ಕಂದಾಯ | ಮೇಲ್ಕಂಡ ಸರ್ಕಾರದ ಸುತ್ತೋಲೆಗಳನ್ವಯ ದಾಖೆಠಾತಿಗಳನ್ನು 
ನಿವೇಶನಗಳ , | ಹಾಜರುಪಡಿಸಿದ್ದಲ್ಲಿ' ಅಂತಹ ದಸ್ತಾವೇಜುಗಳನ್ನು ನೋಂದಾಯಿಸಲಾಗುತ್ತಿದೆ. 
ನೋಂದಣಿಯನ್ನು ಯಾವಾಗ 
ಪ್ರಾರಂಭಿಸಲಾಗುವುದು; ಇದಕ್ಕೆ 
ಸಂಬಂಧಿಸಿದಂತೆ ಹೂರ್ಣ 
ಮಾಹಿತಿಯೊಂದಿಗೆ ವಿವರ 
ನೀಡುವುದು? 

#. ಮ 
ಸಂ. ಗ್ರಾಅಪ 318 ಗ್ರಾಪಂಅ 2020 
(ಕೆ.ಎ: ಶ್ವ 
ಗ್ರಾಮೀಣಾಭಿವೃಥ್ಸ್‌' ಮತ್ತು ಪಂ.ರಾಜ್‌ ಸಚಿವರು 


